ty 
Vay 
J € 


ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾಂಕ: 04-03-2021 ಪ್ರಶ್ನೆ ಸಂಖ್ಯೆ: 550 (619) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಆರ್‌. ಪ್ರಸನ್ನ ಕುಮಾರ್‌(ಸ್ಮಳೀಯ ಸಂಸ್ಥೆಗಳ ಕ್ಲೇತು) 

ಉತ್ತರ ನೀಡಬೇಕಾದ ದಿನಾ೦ಕ: 04-03-2021 

ಉತ್ತರಿಸುವ ಸಚಿವರು: ಮಾನ್ಯ ಅಬಕಾರಿ ಸಚಿವರು 

ವಿಷಯ: ಪಾನೀಯ ನಿಗಮದಿಂದ ಅಬಕಾರಿ ಸನ್ನದುದಾರರು 2019-2020-2021ನೇ ಸಾಲಿನಲ್ಲಿ ಖರೀದಿ 
ಮಾಡಿರುವ ಮದ್ಯ ಮಾದರಿಗಳ ವಿವರ 


(ಅ) 2019-20 ಮತ್ತು 2020-21ನೇ ಸಾಲಿನಲ್ಲಿ ಪಾನೀಯ ನಿಗಮದಲ್ಲಿ ಅಬಕಾರಿ 
ಸನ್ನದುದಾರರು ಖರೀದಿ ಮಾಡಿರುವ ಮದ್ಯದ ಮಾದರಿಗಳ ವಿವರ ನೀಡುವುದು; 


(ಆ) ರಾಜ್ಯದಲ್ಲಿ 2019 ರಿಂದ ಇಲ್ಲಿಯವರೆಗೆ ಮದ್ಯದ ಮಾರಾಟದಿಂದ ಬಂದಿರುವ ತೆರಿಗೆ 
ಮೊತ್ತ ಎಷ್ಟು; (ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಇ) ಎಂ.ಎಸ್‌.ಐ.ಎಲ್‌ ಮೂಲಕವಲ್ಲದೆ ಖಾಸಗಿಯಾಗಿ ಹೊಸದಾಗಿ ಮದ್ಯದ ಅಂಗಡಿಯ 
ಪರವಾನಗಿಯನ್ನು ನೀಡಲಾಗುತ್ತಿದೆಯೇ? (ಪೂರ್ಣ ವಿವರ ನೀಡುವುದು) 


